ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


886 

ಶ್ರೀ ಎಸ್‌.ನಾಗರಜ್‌ (ಸಂದೇಶ್‌ ನಾಗರಾಜ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

28.09.2020 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 


ಕಸ ಫ್‌ ಉತ್ತರೆ 

ಅ) ಮೈಸೂರು ಮತ್ತು ಚಾಮರಾಜನಗರ | ಮೈಸೂರು ಜಿಲ್ಲೆಯಲ್ಲಿನ ಎಲ್ಲಾ ತಾಲ್ಲೂಕುಗಳಲ್ಲಿ ಗುರು 
ಜಿಲ್ಲೆಗಳ ಯಾವ' ಯಾವ ತಾಲ್ಲೂಕು | ಭವನಗಳಿದ್ದು, ಗುರುಭವನದ ಅವಶ್ಯಕತೆ ಇರುವುದಿಲ್ಲ. 
ಕೇಂದ್ರಗಳಲ್ಲಿ ಗುರುಭವನ ನಿರ್ಮಾಣ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಮತ್ತು 
ಆಗಬೇಕಾಗಿದೆ: (ವಿವರ | ಹೊಸದಾಗಿ ಘೋಷಣೆಯಾದ ಹನೂರು ತಾಲ್ಲೂಕಿಗೆ 
ಒದಗಿಸುವುದು) ಗುರುಭವನ ನಿರ್ಮಾಣ ಆಗಬೇಕಿದೆ. 

ಆ) | ಯಳಂದೂರು ತಾಲ್ಲೂಕು ಗುರುಭವನ ಯಳಂದೂರು ತಾಲ್ಲೂಕು ಗುರುಭವನ ನಿರ್ಮಿಸಲು 


ನಿರ್ಮಾಣ ಕಾಮಗಾರಿಗೆ ಇರುವ 
ಅಡಚಣೆಗಳನ್ನು ನಿವಾರಿಸಿ ಗುರುಭವನ 
ನಿರ್ಮಾಣಕ್ಕೆ ಕಮ 
ತೆಗೆದುಕೊಳ್ಳಲಾಗುವುದೇ? 


ಸ್ಥಳಾವಕಾಶ ಇರುವುದಿಲ್ಲ. ಈ ಸಂಬಂಧ ಮಾನ್ಯ 
ಶಾಸಕರು ಕೊಳ್ಳೇಗಾಲ ವಿಧಾನ ಸಭಾ ಕ್ಷೇತ್ರ ರವರ 
ಗಮನಕ್ಕೆ ತರಲಾಗಿ ಮಾನ್ಯ ಶಾಸಕರು ಮುಖ್ಯಾಧಿಕಾರಿಗಳು 
ಪಟ್ಟಣ ಪಂಚಾಯಿತಿ ಯಳಂದೂರು ರವರಿಗೆ ಪಟ್ಟಣದಲ್ಲಿ 
ನಿವೇಶನವನ್ನು ಗುರುತಿಸಿ ನೀಡುವಂತೆ ನಿರ್ದೇಶನ 
ನೀಡಿರುತ್ತಾರೆ. 


ಇಪಿ 141 ಯೋಯೋಕ 2020 


ರ್‌ 
ವಿಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


